ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮದಿಂದ ಜಾರಿಗೊಳಿಸಲಾಗುತಿರುವ ವಸತಿ ಯೋಜನೆಗಳ ಬಗ್ಗೆ 


ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) - 
650 (841) ಮಾನ್ಯ ವಸತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯ ಸರ್ಕಾರ ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮದ ಮೂಲಕ ಪಿ.ಎಮ್‌.ಜಿ.ಎ.ಮೈ., 
ವಾಜಪೇಯಿ, ಬಸವ, ರಾಜೀವ್‌ ಗಾಂಧಿ, ದೇವರಾಜ್‌ ಅರಸು, ಅಂಬೇಡ್ಕರ್‌, ಇಂದಿರಾ ಅವಾಜ್‌ ಮುಂತಾದ 
ಯೋಜನೆಗಳಡಿಯಲ್ಲಿ ವಸತಿ ರಹಿತರಿಗೆ ಎಷ್ಟು ಮನೆಗಳನ್ನು ಮಂಜೂರು ಮಾಡಿದೆ; (ಜಿಲ್ಲಾವಾರು ಮತ್ತು 
ಯೋಜನಾವಾರು ಮಾಯಿತಿ ನೀಡುವುದು) 


(ಆ) ಈ ಹಲವಾರು ಯೋಜನೆಗಳಡಿಯಲ್ಲಿ ಕೈಗೊಂಡ ಮನೆಗಳ ನಿರ್ಮಾಣದ ಪ್ರಗತಿ ಯಾವ ಯಾವ 
ಹಂತದಲ್ಲಿ ; 


(ಇ) ಫಲಾನುಭವಿಗಳಿಗೆ 3 ತಿಂಗಳ ಒಳಗೆ ಮನೆಗಳ ನಿರ್ಮಾಣ ಮಾಡಬೇಕು ಎ೦ಬ ಷರತ್ತು 
ವಿಧಿಸಲಾಗಿದೆಯೇ; ಹಾಗಿದ್ದಲ್ಲಿ, ಈ ಷರತ್ತುನ್ನು ಪೊರೈಸದೆ ಇರುವ ಪ್ರಕರಣಗಳು ಎಷ್ಟು ಮತ್ತು ಎಷ್ಟು 


ಪ್ರಕರಣಗಳಲ್ಲಿ ಮಂಜೂರಾತಿಯನ್ನು ರದ್ದುಮಾಡಲಾಗಿದೆ; (ಜಿಲ್ಲಾವಾರು ಮತ್ತು ಯೋಜನಾವಾರು 
ಮಾಹಿತಿ ನೀಡುವುದು) 


(ಈ) ಫಲಾನುಭವಿಗಳು ಯಾವ ಯಾವ ಕಾರಣದ ಹಿನ್ನಲೆಯಲ್ಲಿ ಮನೆಗಳ ನಿರ್ಮಾಣ ಕೈಗೊಳ್ಳಲು 
ಸಾಧ್ಯವಾಗದ ಬಗ್ಗೆ ಸರ್ಕಾರ ಅಧ್ಯಯನ ನಡೆಸಲಾಗಿದೆಯೇ; ಹಾಗಿದ್ದಲ್ಲಿ ಸಕಾರಣವಿದ್ದು ಮತ್ತು 
ಫಲಾನುಭವಿಗಳ ಸಾಮಥ್ಯ ಮೀರಿ ಉದ್ಭವಿಸಿರುವ ಸಮಸ್ಯೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ 
ಮಂಜೂರಾತಿ ರದ್ದು ಮಾಡಿರುವುದು ಸರಿಯಾದ ಕ್ರಮವೇ; ಈ ಹಿನ್ನಲೆಯಲ್ಲಿ ಸರ್ಕಾರ ವಿಧಿಸಿರುವ 
ಷರತ್ತುಗಳನ್ನು ಸಡಿಲಗೊಳಿಸಲು ಪುನರ್‌ ಪರಿಶೀಲಿಸುವುದೇ? (ಸ್ಪಷ್ಟ ಮತ್ತು ನಿಖರವಾದ ಉತ್ತರ 
ನೀಡುವುದು) 


